ಕರ್ನಾಟಿಕ ಸರ್ಕಾರ 
ಕರ್ನಾಟಿಕ ವಿಧಾನ ಪರಿಷತ್ತು 
146ನೇ ಮುಂದುವರೆದ ಅಧಿವೇಶನ-2022 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : | 1462(1716) 
. | ಮಾನ್ಯ ಸದಸ್ಯರ ಹೆಸರು : | ಡಾ:ವೈಎ. ನಾರಾಯಣಸ್ವಾಮಿ ಶಿಕ್ಷಕರ ಕ್ಷೇತು | 
ಉತ್ತರಿಸುವ ಸಚಿವರು | ಮಾನ್ಯ ಉನ್ನತ ಶಿಕಣ ಸಚಿವರು 
“ಉತ್ತರಿಸಬೇಕಾದ ದಿನಾಂಕ : {14.03.2022 
[ತ.ಸಂ. ಪ್ರಶ್ನೆ - ಉತ್ತರ 
" (ಅ) | ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 
ನಿಗದಿತ ಸಮಯಕ್ಕೆ ಫಲಿತಾಂಶ 


ಬಾರದಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ, 


2 ' |ಬಂದಿದೆಯೇ; iS ಸ | 

(ಆ) | ಬಂದಿದಲ್ಲಿ ವಿಳಂಬಕ್ಕೆ ಕಾರಣಗಳೇನು: ಕೋವಿಡ್‌ . ಮಾರಕ ರೋಗದ. ..ಪ್ರಸರಣೆಯ 
ಕಾರಣದಿಂದ ಲಾಕ್‌ಡೌನ್‌ ಹಾಗೂ ರಜೆ 
ಘೋಷಿಸಲಾದ ಕಾರಣ 2021ನೇ ಸಾಲಿನ 
ಅವಧಿಯ '5 ಸೇ ಸೆಮಿಸ್ಮರ್‌ ಪರೀಕ್ಲೆಗಳನ್ನು 
18.03.2021 ರಿ೦ದ 07.04.2021ರವರೆಗೆ, 1ನೇ ಮತ್ತು 
3ನೇ ಸೆಮಿಸ್ಟರ್‌ ಪರೀಕ್ಷೆಗಳನ್ನು 
ದಿನಾ೦ಕ:10.08.2021 ರಿಂದ ದಿನಾ೦ಕ:04.09.2021 
ರವರೆಗೆ ಹಾಗೂ 2ನೇ, 4ನೇ ಮತ್ತು 6ನೇ ಸೆಮಿಸ್ಕರ್‌ 
ಪರೀಕ್ಷೆಗಳನ್ನು ದಿನಾ೦ಕ:29.09.2021 ರಿಂದ 
ದಿನಾ೦ಕ:30.10.2021 ರವರೆಗೆ ನಡೆಸಿ, 
ವಿದ್ಯಾರ್ಥಿಗಳಿಗೆ ತೊಂದರೆಯಾಗದ ರೀತಿಯಲ್ಲಿ 
ಫಲಿತಾಂಶಗಳನ್ನು ನಿಗದಿತ ಕಾಲಮಿತಿಯೊಳಗಾಗಿ 
ಪ್ರಕಟಿಸಲಾಗಿದೆ. 


ದಿನಾ೦ಂಕ:24.03.2021 ರಿಂದ 15.04.2021ರ 
ಅವಧಿಯಲ್ಲಿ ನಡೆಸಲಾದ ಮುಕ್ತ ಹಾಗೂ ದೂರ 
ಶಿಕ್ಷಣದ ಸ್ನಾತಕ ಕೋರ್ಸುಗಳ ಪರೀಕ್ಲೆಗಳ 
ಮೌಲ್ಯಮಾಪನವನ್ನು ಲಾಕ್‌ಡೌನ : ಅವಧಿ 
ಮುಕ್ತಾಯಗೊಂಡ ನಂತರ ನಡೆಸಿ, 
ಫಲಿತಾಂಶಗಳನ್ನು ”  ಕಾಲಬದವಾಗಿ 
ಪ್ರಕಟಿಸಲಾಗಿದೆ. ಆದರೆ, ಸ್ನಾತ್ತಕೋತ್ತರ ಪದವಿ 
ಪರೀಕ್ಷೆಗಳನ್ನು ಬೆಂಗಳೂರು ವಿಶ್ವವಿದ್ಯಾಲಯದ 
"| ವಿನಿಯಮಗಳ ಪ್ರಕಾರ ಇಬ್ಬರು | 
ಮೌಲ್ಯಮಾಪಕರಿಂದ ದ್ವಿ-ಮೌಲ್ಯಮಾಪನಕ್ಕೆ 


| ಸನ್ನೆವೇಶಗಳಿಂದಾಗಿ ಅನ್ಯ ವಿಶ್ವವಿದ್ಯಾಲಯಗಳ 


| (Double Valuation) ಒಳಪಡಿಸಬೇಕಾಗುತ್ತದೆ. | 
1 ಕೋವಿಡ್‌ `ಪುಸರಣೆ ಹಾಗೂ "ಇತರೆ" ಅಈವಿವಾರ್ಯ 


ಕಾರಣಗಳಿಂದಾಗಿ ಎದುರಾದ ಹತೋಟಿಗೆ ಮೀರಿದ | 


ಮೌಲ್ಯಮಾಪಕರು ಮೌಲ್ಯಮಾಪನ ಪ್ರಕ್ರಿಯೆಲ್ಲಿ 
ತೊಡಗಿಸಿಕೊಳ್ಳಲು ತಡವಾದ ಹಿನ್ನೆಲೆಯಲ್ಲಿ 
ಫಲಿತಾಂಶ ಪ್ರಕಟಿಸಲು ಅಲ್ಲ | 
ವಿಳಂಬವಾಗಿದ್ದರೂ, ವಿದ್ಯಾರ್ಥಿಗಳ ಶೈಕ್ಷಣಿಕ; 
ಹಿತಾಸಕ್ತಿಗೆ . ' ಭಾದಕವಾಗದಂತೆ | 


| 


ವಿಶ್ವವಿದ್ಯಾಲಯದಿಂದ ಕ್ರಮವಹಿಸಲಾಗಿದೆ | 


ಸದರಿ ವಿಶ್ವವಿದ್ಯಾಲಯದಲ್ಲಿ 
ವಿದ್ಯಾರ್ಥಿಗಳಿಗೆ ನೀಡುವ 
ಅಂಕಪಟ್ಟಿಯಲ್ಲಿ ಲೋಪದೋಷಗಳಿದ್ದು, 
ಇದಕ್ಕೆ ಕಾರಣರಾದವರ ವಿರುದ್ದ ಸರ್ಕಾರ 
ಕೈಗೊಂಡ ಕ್ರಮಗಳೇನು? (ಮಾಹಿತಿ 
ನೀಡುವುದು) 


| 
= 


ವಿದ್ಯಾರ್ಥಿಗಳ ವಿವರಗಳನ್ನು ಅಪ್‌ಲೋಡ್‌ 

ಮಾಡುವ ಸಂದರ್ಭದಲ್ಲಿ ಪ್ರಮಾದವಶಾತ್‌ | 
ಹಾಗೂ ಕೆಣಪ್ಪಿನಿಂದ ನೋಂದಣಿ ಸಂಖ್ಯೆ ಹಾಗೂ 
ಇತರೆ ಕೆಲವು ವಿಷಯಗಳ ನಮೂದನೆಗಳಲ್ಲಿ 


ಉಂಟಾದ ಉದ್ದೇಶಪೂರ್ವಕವಲ್ಲದ 
ಲೋಪಗಳನ್ನು. ಕೂಡಲೇ  ' ಸರಿಪಡಿಸಿ, 
ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ 
ಫಲಿತಾಂಶಗಳನ್ನು ಪ್ರಕಟಿಸಲಾಗಿದೆ. 


ಸಂಖ್ಯೆ: ಇಡಿ! 149 /ಯುಬಿವಿ 12022 


(ಡಾ|| ಅಶ್ವತ್‌ ನೊರಾಯಣ ಸಿ.ಎನ್‌.) 
"ಉನ್ನತ ಶಿಕ್ಷಣ, ಐಟಿ ಮತ್ತು ಬಿಟಿ ವಿಜ್ಞಾನ ಮತ್ತು ತಂತ್ರಜ್ಞಾನ, 
ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಇಲಾಖೆ ಸಚಿವರು. 


